ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ರಾಜ್ಯದಲ್ಲಿರುವ ಉದ್ಯಮಗಳಿಗೆ ಉತ್ತೇಜನ ನೀಡುವ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
1217 (1445) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ದೇಶ ಮತ್ತು ರಾಜ್ಯದಲ್ಲಿರುವ ಮಧ್ಯಮ ಪ್ರಮಾಣದ ಉದ್ಯಮಗಳು, ಸೂಕ್ಮ, ಮಧ್ಯಮ ಮತ್ತು ಸಣ್ಣ 
ಉದ್ಯಮಗಳ (ಒ5$ಒಇ) ಬೆನ್ನೆಲುಬಾಗಿ ರೂಪುಗೊಳ್ಳುತ್ತಿರುವುದು ನಿಜವೇ; 


(ಆ) ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ನೆರೆ ರಾಷ್ಟ್ರಗಳಾದ ಚೀನಾ, ವಿಯೆಟ್ನಾಂ ಮತ್ತು 
ಬಾಂಗ್ಗಾದೇಶದಂತಹ ದೇಶಗಳು ಬಹುತೇಕವಾಗಿ ಸುಲಭ ದರದಲ್ಲಿ ಮತ್ತು ತಕ್ಷಣದಲ್ಲಿ ದೊರೆಯುವ 
ದುಡಿಮೆದಾರರ ಶಕ್ತಿಯನ್ನು ಬಳಸಿ ಮಧ್ಯಮ ಮಾರುಕಟ್ಟೆಯಲ್ಲಿ ರಫು; ಮಾಡುವ ಉದ್ದೇಶದಿಂದ 
ಮಧ್ಯಮ ಪ್ರಮಾಣದ ಉದ್ಯಮಗಳಿಗೆ ಉತ್ತೇಜನ ನೀಡಿ ವಿಶ್ವ ಮಾರುಕಟ್ಟೆಯಲ್ಲಿ ರಫ್ತು ಪಾಲನ್ನು 
ಹೆಚ್ಚಿಸಲು ಕ್ರಮ ಕೈಗೊಂಡಿರುವುದು ನಿಜವೇ; 


(ಇ) ರಾಜ್ಯದಲ್ಲಿ ತನ್ನ ರಫ್ತು ಪಾಲನ್ನು ಹೆಚ್ಚಿಸಲು ಮಧ್ಯಮ ಪ್ರಮಾಣದ ಉದ್ಯಮಗಳನ್ನು ಉತ್ತೇಜನ 
ನೀಡಲು ಸರ್ಕಾರ ಯೋಚಿಸುತ್ತಿದೆಯೇ; ಹಾಗಿದ್ದಲ್ಲಿ, ಸಂಪೂರ್ಣ ಮಾಹಿತಿ ನೀಡುವುದು ; 


(ಈ) ರಾಜ್ಯದಲ್ಲಿ (MSM) ಗಳಿಗೆ ರಾಜ್ಯ ಸರ್ಕರ ನೀಡಿರುವ ಪ್ರಸ್ತಾವಿತ ತೆರಿಗೆ ವಿನಾಯಿತಿಗಳ ಬಗ್ಗೆ ವಿವರ 
ನೀಡುವುದು; 


(ಉ) ಸೂಕ್ತ ಸಣ್ಣ ಮತ್ತು ಮಧ್ಯಮ ಕಂಪನಿಗಳು ತ್ರೈಮಾಸಿಕವಾಗಿ ಜಿ.ಎಸ್‌.ಟಿ ಗಳನ್ನು ಪಾವತಿಸಲು 
ರಾಜ್ಯ ಸರ್ಕಾರ ಮುಂದಾಗುವುದೇ ? 


